ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ E 482 (769) 

2. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು $ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ 
(ಶಿಕ್ಷಕರ ಕ್ಷೇತ್ರ ತ್ರ) 

3. ಉತ್ತರಿಸಬೇಕಾದ ದಿನಾಂಕ $ 10. 93. 2020 

4. ಉತ್ತರಿಸುವ ಸಚಿವರು ; ಸಹಕಾರ ಸಚಿವರು 


ವಿಷಯ: ಕೃಷಿ ಮಾರಾಟ ಮಂಡಳಿ ಹಗರಣದ ಬಗ್ಗೆ, 


ಪಶ್ನೆ ಉತ್ತರ 


L_ | 


ಕೃಷಿ ಮಾರಾಟ ಮಂಡಳಿಯಲ್ಲಿ ರೂ:700 ಕೃಷಿ ಮಾರಾಟ ಮಂಡಳಿಯಲ್ಲಿ`ಯಾವುಡ್‌`ಹಗಕಣ' 
ಕೋಟಿ ಹಣ ಹಗರಣವಾದದ್ದು, ನಿಜವೇ; ಆಗಿರುವುದಿಲ್ಲ. ಆದರೆ ಸಿಂಡಿಕೇಟ್‌ ಬ್ಯಾಂಕ್‌, ಉತ್ತರಹಳ್ಳಿ ಶಾಖೆ, 
ನಿಜವಿದ್ದಲ್ಲಿ, ಅದರ ಸಂಪೂರ್ಣ ಮಾಹಿತಿ | ಬೆಂಗಳೂರು ಇಲ್ಲಿ ನಿಶ್ಚಿತ ಠೇವಣಿಯ ರೂಪದಲ್ಲಿ ಇಟ್ಟಿದ್ದ 
ನೀಡುವುದು; ಮಂಡಳಿಯ ಹಣ ದುರುಪಯೋಗವಾಗಿರುತ್ತದೆ 


ಮಂಡಳಿಯು ರೂ.100 ಕೋಟಿ ಮೊತ್ತವನ್ನು ಸಿಂಡಿಕೇಟ್‌ 
ಬ್ಯಾಂಕ್‌, ಉತ್ತರಹಳ್ಳಿ ಶಾಖೆ, ಬೆಂಗಳೂರು ಇಲ್ಲಿ ನಿಶ್ಚಿತ 
ಕೇವಣಿಯಲ್ಲಿ ದಿನಾಂಕ 18- -11-2019ರಲ್ಲಿ ತೊಡಗಿಸಲಾಗಿತ್ತು 
ಬ್ಯಾಂಕಿನ ಅಧಿಕಾರಿಗಳು ತಲಾ ರೂ.50.00 ಕೋಟಿ ಮೊತ್ತದ 
ಎರಡು ನಿಶ್ಚಿತ ಠೇವಣಿ ರಸೀತಿಗಳನ್ನು ನೀಡಿರುವುದನ್ನು 
ಮಂಡಳಿಯ ದಾಖಲೆಗಳಲ್ಲಿ ನಮೂದು eer 


ದಿನಾಂಕ:21-1-2020ರಂದು ನಿಶ್ಚಿತ ಠೇವಣಿಯಲ್ಲಿ 
ತೊಡಗಿಸಲಾದ ಹಣದ ರಸೀದಿಗಳು ನಕಲಿಯಾಗಿದ್ದು, 
ರೂ.50.00 ಕೋಟಿ ಮಾತ್ರ ನಿಶ್ಚಿತ ಠೇವಣಿಯಲ್ಲಿ ಇದೆ ಎಂದು 
ಅದರ ರುರಾಕ್ಸ್‌ ಪ್ರತಿಯನ್ನು ಹಾಗೂ ರೂ.48.00 ಕೋಟಿ 
ಮೊತ್ತವು ಬೇರೆ ಬೇರೆ smdnen ವರ್ಗಾವಣೆಯಾಗಿದೆ ಎಂದು 
ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಹಾಯಕ ವ್ಯವಸ್ಥಾಪಕರು 
ತಿಳಿಸಿರುವುದು ಮಂಡಳಿಯ ಗಮನಕ್ಕೆ ಬಂದಿರುತ್ತದೆ. ಈ 
ಕುರಿತಂತೆ ಹೆಚ್ಚಿನ ಮಾಹಿತಿ ಕೋರಿದಾಗ, ಸಿಂಡಿಕೇಟ್‌ ಬ್ಯಾಂಕಿನ 
ಕೇಂದ್ರ ಕಚೇರಿಯಲ್ಲಿ ಮತ್ತು ಬ್ಯಾಂಕಿನ ಶಾಖೆಯಲ್ಲಿ ಫನಸಿೀಲನೆ 
ನಡೆಸಿ ನಂತರದಲ್ಲಿ ರೂ.50.00 ಕೋಟಿ ಮಾತ್ರ ನಿಶ್ಚಿತ 
ಠೇವಣಿಯಲ್ಲಿ ಇರುತ್ತದೆ ಮತ್ತು ಮಂಡಳಿಯ ನಕಲಿ ಪ್ರಾಧೀಕೃತ 
ಲೆಕ್ಕಾಧಿಕಾರಿ ಸಲ್ಲಿಸಿದ ದಾಖಲೆಗಳ ಮೇರೆಗೆ ಚಾಲ್ತಿ ಖಾತೆ ತೆರೆದು 
ಸದರಿಯವರ ನಿರ್ದೇಶನದಂತೆ ಸುಮಾರು ರೂ.48.00 ಕೋಟಿ 
ವರ್ಗಾವಣೆ ಆಗಿದೆ ಎಂಬ ಮಾಹಿತಿ ನೀಡಿರುತ್ತಾರೆ. 


ಈ ಹಿನ್ನೆಲೆಯಲ್ಲಿ, ಬ್ಯಾಂಕಿನ ಶಾಷೆಯಲ್ಲಿ' ವೆಂಚೆನೆ | 
ನಡೆದಿರುವುದನ್ನು ಗಮನಿಸಿ. ಸಿಂಡಿಕೇಟ್‌ ಬ್ಯಾಂಕ್‌. ಉ ುತ್ತರಹಳ್ಳಿ' 


ಶಾಖೆ ಇದರ ವ್ಯವಸ ಸ್ಥಾಪಕರು ಹಾಗೂ ಕನನ ವಏರುದ್ಧ ೈಷಿ 


| ಮಾರಾಟ ನದೇತಕಿರು ಹಾಗೂ ಕೃಷಿ ಮಾರಾಟ ಮಂಡಳಿಯ | 


ವ್ಯವಸ್ಥಾಪಕ ನಿರ್ದೇಶಕರು, ಕೂಡಲೇ ಕಮರ್ಷಿಯಲ್‌ ಸ್ಪೀಟ್‌ | 
ಹೋಲೀಸ್‌ ಠಾಣೆಯಲ್ಲಿ ಪ್ರಥಮ ರ್ತಮಾನ ವರದಿ! 
೦ಖ್ಯೆ: 10/2020 ದಾಖಲಿಸಿರುತ್ತಾರೆ. 
ಪ್ರಸ್ತುತ ವಂಚನೆ ಪ್ರಕರಣವು ಕೇಂದ್ರೀಯ ಅಷಹನ | 


ಘಟಕಕ್ಕೆ (ಸಿ.ಸಿಬಿ) ವರ್ಗಾವಣೆಯಾಗಿದ್ದು, ತನಿಖೆ ತೀವ್ರ 
ಪ್ರಗತಿಯಲ್ಲಿದೆ. 


ಈ ಹಣವನ್ನು `` ಯಾವ್‌' ಕಾರಣಕ್ಕಾಗಿ 
ಮೀಸಲಿರಿಸಲಾಗಿತ್ತು ಕೃಷಿ ಮಾರಾಟ 
ಮಂಡಳಿಯು ಇದನ್ನು 
ಯಾವುದಕ್ಕೆ ಉಪಯೋಗಿಸಿದೆ; ಅಥವಾ 
ರುಪಯೋಗಪಡಿಸಿಕೊಂಡಿದೆ; 


ಅವರ್ತನಿಧಿಯನ್ನು 


1. ಪ್ಲೋರ್‌ ಪ್ರೈಸ್‌ ಯೋಜನೆ ಹಾಗೂ 
$3 'ಜೆಂಬಲ ಜೆಲೆ ಯೋಜನೆಯ ಅನುಷ್ಠಾನಕ್ಕೆ 
ಮೀಸಲಿರಿಸಲಾಗಿದೆ. 


ಆವರ್ಕನಿಧಿಯ ಬಳಕೆಯ ಸಂಬಂಧ ಇರುವ ಮಾರುಕಟ್ಟೆ 
ಕಾಯ್ದೆಯಲ್ಲಿನ ನಿರೂಪಣೆ ಮೇರೆಗೆ ಸರ್ಕಾರವು ಕೈಗೊಳ್ಳುವ 
ನಿಜನ ಯಮಕ ಆವರ್ತನಿಧಿ ಉಪಯೋಗಿಸಲಾಗುತಿದೆ. 


ಬ್ಯಾಂಕಿನವರು ಶಾಮೀಲಾಗಿರುವುದು 
ನಿಜವೇ; ಶಾಮೀಲಾಗಿದ್ದಲ್ಲಿ, ಅವರ ಹೆಸರು 
| ಮತ್ತು ಹುದ್ದೆಗಳೇನು; 


ಇದರಲ್ಲಿ ಅಧಕಾರಿಗಳು, ಮ 
| ಸಂಖ್ಯೆ0/2020ಕ್ಕೆ "ಸಂಬಂಧಿಸಿದಂತೆ ಸಿ.ಸಿ.ಬಿ.ವಿಚಾರಣೆಯನ್ನು | 


| ಾಗಿಯಾಗಿರುವುದಾಗಿ ಅನುಮಾನವಿದ್ದು, ತನಿಖೆ ನಡೆಯುತ್ತಿದೆ. 


ಕನಗರ್‌ ಸಕ್ಪಾಹಾಗರುವ ಪಢಪ ವರ್ತಮಾನ ಷಕನ 


ನಡೆಸುತ್ತಿದೆ. ಈ ಹಗರಣದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು, 
ಸಹಾಯಕ ವ್ಯವಸ್ಥಾಪಕರು. ಕೃಷಿ ಮಾರಾಟ ಮಂಡಳಿಯ ಉಪ | 
ಪ್ರಧಾನ ವ್ಯವಸ್ಥಾಪಕರು ಹಾಗೂ ಹೊರಗಿನ ವ್ಯಕ್ತಿಗಳು | | 


ಕೃಷಿ ಮಾರಾಟ ಮಂಡಳಿಯ ಡಾ॥ರತ್ನಮ್ಮ ಮುಖ್ಯ | 


| ಅದಾವ ವ್ಯವಸ್ಥಾಪಕರು (ಪ್ರಭಾರ). ಡಾಗಸಿದ್ದಗಂಗಯ್ಯ. ಉಪ ! 


a 


ಪ್ರಧಾನ ವ್ಯವಸ್ಥಾ ಉ್ಲಾಪಕರು ಹಾಗೂ ಶ್ರೀ. ಅಮ್ಮರ್‌ ಉಲ್ಲಾ ಖಾನ್‌, 
ಕಿರಿಯ MR ಇವರನ್ನು ದಿನಾಂಕ3-2-2020 ರಿಂದ | 
ಅನ್ನಯಿಸುವಂತೆ ಸೆ ಸೇವೆಯಿಂದ ಅಮಾನತ್ತುಗೊಳಿಸ ಸಲಾಗಿದೆ. | 


¢ 


ಅಕ್ರಮವಾಗಿರುವುದು ಕಂಡು ಬಂದಿದ್ದು 
ಯಾವಾಗ; ಸರ್ಕಾರ ಏನು ಕ್ರಮ 
ಕೈಗೊಳ್ಳುವುದು? 


ಬ್ಯಾಲಂನಲ್ಲ ಠೀವಣ ಇಡುವ ಬಬಾರಿದಿಲ್ಲ ಕಲಂಡಕ(ಅ)ರಲ್ಲ ಬವರ ನೀಡಿದ. 


ಎ 


° ಮೇಲ್ಕಂಡ ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗಿದೆ. 


* ಆರ್ಥಿಕ ಇಲಾಖೆಯ ದಿನಾಂಕ: 27.08.2018ರ 
ಮಾರ್ಗಸೂಚಿಗಳನ್ವಯ ಆಡಳಿತ ಮಂಡಳಿಯ 
ಅನುಮೋದನೆ ಪಡೆಯದೇ ಬ್ಯಾಂಕ್‌ ಖಾತೆಗಳನ್ನು 
ಮತ್ತು ಠೇವಣಿಗಳನ್ನು ವರ್ಗಾಯಿಸುವ ಅಥವಾ 
ಬದಲಾಯಿಸದಂತೆ ನಿರ್ದೇಶನ ನೀಡಲಾಗಿದೆ. 


* ದಿನಾಂಕ:21-1-2020ರಂದು ಕಮರ್ಷಿಯಲ್‌ ಸ್ಟ್ರೀಟ್‌ 
ಪೋಲೀಸ್‌ ಠಾಣೆಯಲ್ಲಿ ಪ್ರಥಮ ವರ್ತಮಾನ ವರದಿ 
ಸಂಖ್ಯೆ:10/2020 ದಾಖಲಿಸಲಾಗಿದೆ. ನಂತರದಲ್ಲಿ ಸದರಿ 
ಪ್ರಕರಣವು ಸಿ.ಸಿ.ಬಿಗೆ ವರ್ಗಾವಣೆಯಾಗಿ ತೀವ್ರ 
ಪ್ರಗತಿಯಲ್ಲಿದೆ. ಸಿ.ಸಿ.ಬಿ. ಯಿಂದ ವರದಿ ಬಂದ ನಂತರ 
ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು 
ಕ್ರಮಕ್ಕಗೊಳ್ಳಲಾಗುವುದು. 

* ಸಿಂಡಿಕೇಟ್‌ ಬ್ಯಾಂಕಿನ ಆಡಳಿತ ಮಂಡಳಿಗೆ 
ದಿನಾಂಕ:23-1-2020ರಂದು ನಿಶ್ಚಿತ ಠೇವಣಿ ಬಾಬ್ದು 
ಪೂರ್ಣ ಮರುಪಾವತಿ ಮಾಡಲು ಕೋರಲಾಗಿರುತ್ತದೆ. 


* ಸಿಂಡಿಕೇಟ್‌ ಬ್ಯಾಂಕಿನ ಆಡಳಿತ ಮಂಡಳಿಯೊಂದಿಗೆ 
ನಿರಂತರವಾಗಿ ಪತ್ರ ಮುಖೇನ ಸಂಪರ್ಕ ಸಾಧಿಸಿದ್ದು, 
ಸಿಂಡಿಕೇಟ್‌ ಬ್ಯಾಂಕ್‌ ವತಿಯಿಂದ ದಿನಾಂಕ:2-3- 
2020ರಂದು, ರೂ.50.00 ಕೋಟಿ ಮೊತ್ತವನ್ನು 
ಬ್ಯಾಂಕ್‌ನವರು ತನಿಖೆ ಪೂರ್ಣಗೊಳ್ಳುವವರೆಗೆ ಟ್ರಸ್ಟ್‌ 
ರೂಪದಲ್ಲಿ ಠೇವಣಿ ಎಂದು ಪರಿಗಣಿಸಿ ಅನುಮೋದಿತ 
ಬಡ್ಡಿ ನೀಡುವುದನ್ನು ಹಾಗೂ ಉಳಿದ ರೂ.50.00 
ಕೋಟಿ ಬಾಬ್ತು ನಿಶ್ಚಿತ ಠೇವಣಿಯಲ್ಲಿರುವುದನ್ನು 
ಸಿಂಡಿಕೇಟ್‌ ಬ್ಯಾಂಕಿನ ಮುಖ್ಯ ಕಚೇರಿಯಿಂದ 
ಧೃಡೀಕರಣ ಪಡೆದುಕೊಳ್ಳಲಾಗಿದೆ. 


ಸಇ 127 ಎಂಆರ್‌ಇ 2020 


ಹಿಂಸೆ Or 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


